ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 28 ನೇ ಸೆಪ್ಟೆಂಬರ್‌, 2020 


ಶ್ರಮಿಕ ವರ್ಗದವರಿಗೆ ಸಹಾಯ ಧನ ನೀಡುವ ಬಗ್ಗೆ 


ಶ್ರೀ ಮಾನೆ ಶ್ರೀನಿವಾಸ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತು:- 
801 (848) ಮಾನ್ಯ ಕಾರ್ಮಿಕ ಹಾಗೂ ಸಕ್ಕರೆ ಸಜಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಕೋವಿಡ್‌-19 ಸಾಂಕ್ರಮಿಕ ರೋಗ ಹರಡಿ, ಲಾಕ್‌ಡೌನ್‌ ಘೋಷಣೆಗೊಂಡ ಸಮಯದಲ್ಲಿ ಟ್ಯಾಕ್ಸಿ 
ಚಾಲಕರು, ಆಟೋ ಚಾಲಕರು, ಕೌರಿಕರು ಹಾಗೂ ಇನ್ನು ಮುಂತಾದ ಶ್ರಮಿಕ ವರ್ಗದವರಿಗೆ ರಾಜ್ಯ 
ಸರ್ಕಾರದಿಂದ ಸಹಾಯಧನ ಘೋಷಣೆಯಾಗಿದ್ದ ಆ ಪ್ರಕಾರ ಗದಗ, ಧಾರವಾಡ ಮತ್ತು ಹಾವೇರಿ 
ಜಿಲ್ಲೆಗಳಲ್ಲಿ ಒಟ್ಟು ಎಷ್ಟು ಟ್ಯಾಕ್ಸಿ ಚಾಲಕರು, ಆಟೋ ಚಾಲಕರು, ಕೌರಿಕರು ಹಾಗೂ ಇನ್ನುಳಿದ ಘೋಷಿತ 
ಶ್ರಮಿಕ ವರ್ಗದವರು ನೋಂದಾಯಿತರಾಗಿದ್ದಾದೆ ; 


(ಆ) ಸದರಿ ಘೋಷಣೆಯ ಪ್ರಕಾರ ಗದಗ, ಧಾರವಾಡ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಒಟ್ಟು ಎಷ್ಟು ಟ್ಯಾಕ್ಸಿ 
ಚಾಲಕರು, ಆಟೋ ಚಾಲಕರು, ಕೌರಿಕರು ಹಾಗೂ ಇನ್ನುಳಿದ ಘೋಷಿತ ಶ್ರಮಿಕ ವರ್ಗದವರಿಗೆ 
ಸಹಾಯಧನವನ್ನು ನೀಡಲಾಗಿದೆ; ಎಷ್ಟು ಬಾಕಿ ಇದೆ; (ವಿವರ ನೀಡುವುದು) 


(ಇ) ಬಾಕಿ ಉಳಿಯಲು ಕಾರಣಗಳೇನು; 


(ಈ) ಎಲ್ಲಾ ನೋಂದಾಯಿತ ಟ್ಯಾಕ್ಸಿ ಚಾಲಕರು, ಆಟೋ ಜಾಲಕರು, ಕೌರಿಕರು ಹಾಗೂ 
ಇಮನ್ನುಳಿದಘೋಷಿತ ಶ್ರಮಿಕ ವರ್ಗದವರಿಗೆ ಸಹಾಯಧನವನ್ನು ಯಾವಾಗ 
ಬಿಡುಗಡೆಗೊಳಿಸಲಾಗುವುದು? 


